KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಮಾರ್ಚ್‌ ೧೬, ೨೦೦೬ (ಫಾಲ್ಗುಣ ೨೫, ಶಕ ವರ್ಷ ೧೯೨) 


ಸಂಪುಟ ೧೪೧ 





ಸಂಚಿಕೆ ೧೧ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರ ರಾಮನಗರಂ 
ಪ್ರಕಟಣೆ 
ಸಂಖ್ಯೆ: ನ.ಅ.ಪ್ರಾ: ರಾ-ಚ:ಮಾ.ಸ.ಪ್ರ: 2005-06, ದಿನಾಂಕ: 13ನೇ ಮಾರ್ಚ್‌, 2006 
ರಾಮನಗರ-ಚನ್ನಪಟ್ಟಣ ಮಹಾಯೋಜನೆ ತಯಾರಿಸುವ ಬಗ್ಗೆ ಪ್ರಕಟಣೆ 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ-1961ರ ಕಲಂ 10ರಂತೆ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, 
ರಾಮನಗರ-ಚನ್ನಪಟ್ಟಣ ಪಟ್ಟಣಗಳ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆಯನ್ನು ಈ ಕಾರ್ಯಾಲಯದಿಂದ ತಯಾರಿಸಿ ಸರ್ಕಾರಕ್ಕೆ 
ಸಲ್ಲಿಸಬೇಕಾಗಿದೆ. ಸರ್ಕಾರದ ದಿನಾಂಕ: 20.11.2001ರ ಆದೇಶದಂತೆ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿಮೆಗೊಳಿಸಿದ್ದು, ನಕ್ಷೆಯನ್ನು 
ಈ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಇಡಲಾಗಿದೆ. 

ಆದ್ದರಿಂದ ಸಾರ್ವಜನಿಕರಿಗೆ ವಿನಂತಿಸುವುದೇನೆಂದರೆ, ಸದರಿ ಮಹಾಯೋಜನೆ ತಯಾರಿಕೆಯಲ್ಲಿ ಯಾವುದಾದರೂ ಸಲಹೆ, ಸೂಚನೆಗಳು 
ಇದ್ದಲ್ಲಿ ಈ ಪ್ರಕಟಣೆಯಾದ ದಿನಾಂಕದಿಂದ 60 ದಿವಸದೊಳಗೆ ಈ ಪ್ರಾಧಿಕಾರದ ಕಾರ್ಯಾಲಯಕ್ಕೆ ತಲುಪಿಸಲು ಈ ಮೂಲಕ ಕೋರಲಾಗಿದೆ. 

ಆಯುಕ್ತರು, 
ರಾಮನಗರ-ಚನ್ನಪಟ್ಟಣ 

ನಗರಾಭಿವೃದ್ಧಿ ಪ್ರಾಧಿಕಾರ, ರಾಮನಗರ. 


ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳ ಕಛೇರಿ, ತಿಪಟೂರು ಉಪವಿಭಾಗ, ತಿಪಟೂರು 
ತಿದ್ದುಪಡಿ ಅಧಿಸೂಚನೆ 
ಕಂಇ 48 ಭೂಸ್ವಾತು/ 05, ದಿನಾಂಕ: 13ನೇ ಮಾರ್ಚ್‌, 2006 

ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ 1: 03-04 ಭೂ ಸ್ವಾಧೀನ ಕಾಯ್ದೆ 1894 (ಕೇಂದ್ರ ಕಾಯಿದೆ 1894)ರಂತೆ ವಿಧಿ 6(1)ರ 
ಅಧಿಸೂಚನೆ ಸಂಖ್ಯೆ ಕಂಇ 47: ಭೂಸ್ವಾತು 2004 ದಿನಾಂಕ: 06.12.2004ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರು 
ಇವರಿಂದ ಅನುಮೋದನೆಯಾಗಿದ್ದ ಸದರಿ ಅಧಿಸೂಚನೆಯು ದಿನಾಂಕ: 17.02.2005ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪುಟಸಂಖ್ಯೆ 93, 94ರ ಭಾಗ 6ರಲ್ಲಿ 
ತುರುವೇಕೆರೆ ತಾಲ್ಲೂಕು ಮಾಯಸಂದ್ರ ಹೋಬಳಿ ಅಜ್ಜನಹಳ್ಳಿ ಗ್ರಾಮದ ಜಮೀನು ನಾಗೇಗೌಡನಪಾಳ್ಯ ಗ್ರಾಮದ ಕೆರೆ ನಿರ್ಮಾಣಕ್ಕಾಗಿ 
ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಪಿ.ಡಿ. 8 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಅಜ್ಜನಹಳ್ಳಿ 
ಕ್ರ. 6(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. ಸರ್ವೆ ನಂ. ತರಹೆ ವಿಸ್ತೀರ್ಣ ಸರ್ವೆ ನಂ. ತರಹೆ ವಿಸ್ತೀರ್ಣ 
ಎ.ಗುಂ. ಎ.ಗುಂ. 
1. 34:3 ಖುಷ್ಮಿ 0-22 34:3 ಖುಷ್ಮಿ 0-06 
2 131 ಖುಷ್ಕಿ 3-03 131 ಖುಷ್ಕಿ 3-33 
ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 70 ತಿಪಟೂರು ಉಪವಿಭಾಗ. 


(೧೨೯) 


ಭಾಗ - ೬ 


ಇ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಎ) 9: 03-04, ದಿನಾಂಕ:8ನೇ ಫೆಬ್ರವರಿ, 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ಸರ್ಕಾರದ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ (ಭೂಸ್ಟಾ) ಬೆಂಗಳೂರು 


೧೩೦ 





ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 18.03.2005ರಂದು ಕರ್ನಾಟಕ ರಾಜ್ಯಪತ್ರದ ಪುಟ 01 ರಿಂದ 04 ವರೆಗೆ 
ಭಾಗ-6ರಲ್ಲಿ ದೊಡ್ಡಶೆಟ್ಟಿಕೆರೆ ಗ್ರಾಮದ ಜಮೀನು ಹೇಮಾವತಿನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ದೊಡ್ಡಶೆಟ್ಟಿಕೆರೆ 
ಕ್ರ. ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂ. ಸರ್ವೆ ನಂ. ತರಹೆ ವಿಸ್ತೀರ್ಣ ಸರ್ವೆ ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಶ್ರ 31:5 ಖುಷ್ಕಿ 1-05 31:5 ಖುಷ್ಕಿ 0-05 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌.64 ಹೇಮಾವತಿ ನಾಲಾವಲಯ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 
ಕ್ರಮಾಂಕ ಸಂಖ್ಯೆ: ಕಂಇ 11 ಭೂಸ್ವಾ ಕೋ 2005, ದಿನಾಂಕ:17ನೇ ಫೆಬ್ರವರಿ, 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೋಲಾರ ತಾಲ್ಲೂಕು ಹೋಬಳಿ, 
ಅಣ್ಣಿಹಳ್ಳಿ ಗ್ರಾಮದ ಬಳಿ ಆಣ್ಣಿಹಳ್ಳಿಯಿಂದ ಚೆಲ್ಲಪಲ್ಲಿ ಗ್ರಾಮದ ರಸ್ತೆ ಅಭಿವೃದ್ಧಿಪಡಿಸಲು ಬೇಕಾಗಬಹುದು ಎಂದು ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌5/ 2004-05, ದಿನಾಂಕ: 17.01.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಈ 
ಅಧಿಸೂಚನೆಯು ದಿನಾಂಕ: 03.02.2005ರಂದು ರಾಜ್ಯ ಪತ್ರದಲ್ಲಿ ಭಾಗ-6, ಪುಟ126 ಮತ್ತು 127ರಲ್ಲಿ ಪ್ರಕಟಗೊಂಡಿರುತ್ತದೆ. 
ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ 
ಅಧಿನಿಯಮ 1894ರ 1) 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ 
ಉದ್ದೇಶಕ್ಕಾಗಿ ಸದರಿ ಭೂಮಿ ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಪರಿಗಣಿಸಿದ್ದಾರೆ. ಅದರಂತೆ ಮೇಲೆ ಹೇಳಿದ ಉದ್ದೇಶಕ್ಕಾಗಿ 
ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಭೂ ಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿ ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ 
























































ಘೋಷಿಸಲಾಗಿದೆ. 
ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ಹೋಳೂರು ಗ್ರಾಮ: ಅಣ್ಣಿಹಳ್ಳಿ 
ಕ್ರ. | ಖಾತೆದಾರರ! ಅನುಭವದಾರರ | ಸ.ನಂ. ತರಹೆ ಚಿಕ್ಕುಬಂದಿ ಬೇಕಾಗಿರುವ ಜಮೀನಿನ 
ಸಂ. ಅಥವಾ ಹಿತಾಸಕ್ತಿ ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ ! ದಕ್ಷಿಣಕ್ಕೆ | ವಿಸ್ತೀರ್ಣ | ಆಕಾರ 
ಹೊಂದಿರುವ ಇತರೆ ವ್ಯಕ್ತಿಯ ಸ.ನಂ. | ಸ.ನಂ. | ಸ.ನಂ. | ಸ.ನಂ. ರೂ.ಪೈ 
ಹೆಸರು 
1 2 3 4 5 6 7 8 9 10 
1. | 1. ಆರ್‌. ನಾರಾಯಣಪ್ಪ 21/5 ಖುಷ್ಕಿ 22 2115ರ | 2155ರ | 215ರ 0.03 0.15 
2. ಯಾಮಣ್ಣ ಅಣ್ಣಿಹಳ್ಳಿ ಉಳಿಕೆ | ಉಳಿಕೆ | ಉಳಿಕೆ | 0.01 RPK 
0.04 
ಒಟ್ಟು | 0.04 
ಒಟ್ಟು ವಿಸ್ತೀರ್ಣ ನಾಲ್ಕು ಗುಂಟೆ ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 


ಸರ್ಕರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 65 
ಕಂದಾಯ ಇಲಾಖೆ (ಭೂಸ್ಟಾ). 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ೧೩೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 41) ಮತ್ತು 17(4)ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂಸಿಆರ್‌/ 24 2003-04, ದಿನಾಂಕ: 4ನೇ ಮಾರ್ಚ್‌, 2006 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೆಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ 
ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. 
ಹಾಗೂ ಸದರಿ ಕಾಯ್ದೆಯ 4(2)ನೇಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ಥಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ಇವರಿಗೆ 
ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 
ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂಬರ್‌: ಕಂಇ! 28/ ಭೂಸ್ತಾಚ/ 2002 ದಿನಾಂಕ: 20.12.2002ರ ಪ್ರಕಾರ ನೀಡಲಾಗಿದೆ. 
ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು 
ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು 
ಅಥವಾ ಯಾವೊಂದು ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ 
ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ಕರ್ಲಹಳ್ಳಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರ/ ಸರ್ವೆ ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಬೇಕಾದ ಭೂ 
ಸಂ. ಅನುಭವದಾರ/ ನಂಬರ್‌ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜಮೀನಿನ ಅಂದಾಜು ಕಂದಾಯ 
ಗೇಣಿದಾರರ/ ಯಣಭಾರ ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ತೀರ್ಣ ರೂ.ಪೈ. 
ವ್ಯಕ್ತಿಗಳ ಹೆಸರು ಎ. ಗುಂ. 
1 2 3 4 5 6 7 8 9 10 11 
1. | 1. ಎ.ಸಿ. ಶ್ರೀನಿವಾಸ ಬಿನ್‌ ಚಲುವಯ್ಯ ಸ್ವಂತ 144 ಪೈಕಿ ಖುಷ್ಕಿ 14/4 ಪೈಕಿ 14/4 ಪೈಕಿ 14/1ಬಿ 20 0-02 0-05 
2. ಮೋಹನ ಗಾಯಿತ್ರಿ ಕೋಂ ಚಲುವಯ್ಯ 
3. ಗಾಯಿತ್ರಿ ಬಿನ್‌ ಎ.ವಿ.ಚಲುವಯ್ಯ 
2 1. ಎ.ಸಿ. ಶ್ರೀನಿವಾಸ ಬಿನ್‌ ಚಲುವಯ್ಯ ಸ್ವಂತ 202ಎ ಪೈಕಿ ಖುಷ್ಕಿ 202 ಪೈಕಿ 202ಎ 14 20/1ಬಿ4 0-05 0-08 
2. ಶ್ರೀನಿವಾಸ ಬಿನ್‌ ಎ.ವಿ.ಚಲುವಯ್ಯ ಪೈಕಿ ಮತ್ತು 28/1 
3. ಸುಲೋಚನಮ್ಮ ಬಿ3 
4. ಜ್ಞಾನೇಶ್ವರಿ ಕೋಂ ಚಲುವಯ್ಯ. 
3. 1. ಕೆ. ರಹಮತ್‌ ಖಾನ್‌ ಬಿನ್‌ ಸ್ವಂತ 181 ಪೈಕಿ ಖುಷ್ಕಿ 181ಎ ಪೈಕಿ 181ಎ 18/1ಬಿ ದೀಟೂರು 0-01 0-02 
ಪಾಪಖಾನ್‌ ಪೈಕಿ ಗ್ರಾಮದ ಗಡಿ 
2. ಕರಿಸಿದ್ದಪ್ಪರ ಸಣ್ಣ ಬೀರಪ್ಪ ಬಿನ್‌ 
ರಾಮಪ್ಪ 
3. ರಾಮಪ್ಪ ಬಿನ್‌ ಕರಿಬಸಪ್ಪ ಇಟಗಿ 
4. ಕೆ. ಅಜೀಮ್‌ಖಾನ್‌ ಬಿನ್‌ 
ಒಟ್ಟು 0-08 0-15 

















ಪಿ.ಆರ್‌. 68 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ:ಕಂಇ 27 ಭೂಸ್ವಾತು 2005, ದಿನಾಂಕ:16ನೇ ಫೆಬ್ರವರಿ, 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ 
ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 87/ 04-05 ದಿನಾಂಕ: 17.12.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬಾ ಗ್ರಾಮ: ಮೆಳೆಕಲಹಳ್ಳಿ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 

ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಎ-ಗುಂ ರೂ.ಪೈ. 

1 2 3 4 5 6 7 8 9 10 11 

1. ಚಿಕ್ಕಣ್ಣ ಬಿನ್‌ ಸುಡಗಾಡಯ್ಯ ಚಿಕ್ಕಣ್ಣ 75:7 ಖುಷ್ಮಿ ಗಡಿ 75:6 75:7 75:7 0-06 0-21 

2. | ಕರಿಯಣ್ಣ ಬಿನ್‌ ಗುಡ್ಡೇಗೌಡ ಕರಿಯಣ್ಣ 75:6 ಖುಷ್ತಿ 75:7 75:5 75:6 75:6 0-09 0-32 

3. ರಂಗಯ್ಯ ಬಿನ್‌ ಕರಿಯಣ್ಣ ಬಿ. ಕರಿಯಣ್ಣ ಬಿ.ಆರ್‌. 75:5 ಖುಷ್ಕಿ 75:6 75:4 75:5 ಬೆಟಗಾನ 0-13 0-53 
ಆರ್‌.ಮೆಳ್ಳೆರಂಗಯ್ಯ ಬಿನ್‌ ರಂಗಯ್ಯ | ಮೆಳ್ಳೆರಂಗಯ್ಯ, ನರಸಮ್ಮ ಹಳ್ಳಿಗಡಿ 
ನರಸಮ್ಮ ಕೋಂ ಮುದ್ದರಂಗಯ್ಯ, ಬಿ.ಆರ್‌. ಶಿವರಾಮಯ್ಯ. 
ಬಿ.ಆರ್‌. ಶಿವರಾಮಯ್ಯ ಬಿನ್‌ 
ಮುದ್ದರಂಗಯ್ಯ. 

4. | ಕರಿಯಣ್ಣ ಬಿನ್‌ ಮರಿಗುಡ್ಡೇಗೌಡ ಕರಿಯಣ್ಣ 75:4 ಖುಷ್ಕಿ 75:5 75:3 75:4 ಗಡಿ 0-07 0-35 
ರಂಗರಾಮಯ್ಯ, ಶಿವಣ್ಣ, ರಂಗರಾಮಯ್ಯ, 75:3 ಖುಷ್ಕಿ 75:4 75:2 75:3 ಗಡಿ 0-18 0-63 
ಹನುಮಂತಯ್ಯ, ಹುಚ್ಚಣ್ಣ, ಮರಿಬಸವಯ್ಯ 
ಪಾಂಡಯ್ಯ, ಸಣ್ಣರಂಗಯ್ಯ, 
ಗುಂಡಯ್ಯ, ರಾಮಯ್ಯ, ಮುನಿಯಪ್ಪ, 
ಮರಿರಂಗಯ್ಯ, ಮರಿಬಸವಯ್ಯ ಬಿನ್‌ 
ಸೋಮಯ್ಯ. 

6. | ಸಣ್ಣರಂಗಯ್ಯ ಬಿನ್‌ ಮರಿರಂಗಯ್ಯ | ಸಣ್ಣರಂಗಯ್ಯ 152 ಖುಷ್ಠಿ 75:3 75:1 152 ಗಡಿ 0-17 0-60 

























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ೧೩೩ 
1 2 3 4 6 7 8 9 10 11 
7. | ಕಾಳಯ್ಯ ಬಿನ್‌ ವೆಂಕಟಯ್ಯ, ಕಾಳಯ್ಯ, ಶಿವಣ್ಣ, 75:1ಎ 75:2 75:10 75:1ಎ ಗಡಿ 0-09 0-32 

ವಿ.ಶಿವಣ್ಣ, ವಿ.ವೆಂಕಟೇಶ್‌ ಬಿನ್‌ ವೆಂಕಟೇಶ್‌. 
ವೆಂಕಟಪ್ಪ, ಪುಟ್ಟೀರಮ್ಮ ಕೋಂ 
ಮರಿಸೋಮಯ್ಯ, ಬಸವರಾಜು ಬಿನ್‌ 
ಮರಿಸೋಮಯ್ಯ. 
8 ಗಂಗನರಸಯ್ಯ ಬಿನ್‌ ಕಪನಯ್ಯ ಗಂಗನರಸಯ್ಯ 75:1ಬಿ 75:1ಎ 76:2 75:1ಬಿ ಗಡಿ 0-09 0-32 
9. | ಎಂ.ವಿ. ಶಿವಣ್ಣ, ಎಂ.ವಿ.ವೆಂಕಟೇಶ್‌ ಎಂ.ವಿ.ಶಿವಣ್ಣ, 76:2 75:1 76:1 76:2 ಗಡಿ 0-09 0-36 
ಬಿನ್‌ ವೆಂಕಟಪ್ಪ, ಬಷೀರ್‌ ಎಂ.ವಿ.ವೆಂಕಟೇಶ್‌ ಬಷೀರ್‌ 
ಅಹಮದ್‌ ಬಿನ್‌ ಖಾಸಿಂಸಾಬ್‌. ಅಹಮದ್‌. 
10. | ವೆಂಕಟಯ್ಯ ಬಿನ್‌ ವೆಂಕಟಯ್ಯ, ಮರಿಯಪ್ಪ ಮಾಳಗಯ್ಯ 76:1 76:2 83:3 76:1 ಗಡಿ 0-09 0-36 
ಮರಿಯಪ್ಪ ಬಿನ್‌ ಸೋಮಯ್ಯ. 
11. | ಖಲಂದರ್‌ಸಾಬ್‌ ಬಿನ್‌ ಬೈಜುಸಾಬ್‌ ಮೈಮುನ್ನಿಸಾ 83:2 83:3 83:1 83:2 ಗಡಿ 0-14 0-49 
ಹಯಾತ್‌ಸಾಬ್‌, ಮೈಮುನ್ನಿಸಾ 
ಕೋಂ ಅ.ಕರೀಂ ಸಾಬ್‌. 
12. | ಬಸವೇಗೌಡ ಬಿನ್‌ ಚನ್ನೇಗೌಡ ಬಸವೇಗೌಡ 83:3 76:1 83:2 83:3 ಗಡಿ 0-05 0-21 
13. | ಪಾತೀಮಾಭೀಯಮ್ಮ ಪಾತಿ ಮಾಭಿ | ಪಾತೀಮಾಭಿ 83:1 83:2 84:2 83:1 ಗಡಿ 0-05 0-18 
ಕೋಂ ಶೇಖಿಮದಾರ್‌ಸಾಬ್‌ 
14. | ಫೀರಾಂಭೀ ಕೋಂ ಖಾಸಿಂಸಾಬ್‌ ಫೀರಾಂಭೀ ಪಾತೀಮಾಭಿ 84:2 83:1 84:1 84:2 ಗಡಿ 0-10 0-35 
15. | ಹಾಫೀಜಾಭೀ ಷಹದಾ ಪರಿದಾಭೀ | ಹಾಫೀಜಾಭೀ, ಪರಿದಾಭೀ 84:1 84:2 85 84:1 ಗಡಿ 0-10 0-35 
ಷಹದಾಭೀ 
16. | ಮಾಳಿಗಯ್ಯ ಬಿನ್‌ ಬಸನಯ್ಯ, ಮಾಳಿಗಯ್ಯ, 85 84:1 86:2 85 ಗಡಿ 0-18 0-63 
ಸೋಮಲಿಂಗಯ್ಯ ಬಿನ್‌ ಸೋಮಯ್ಯ. ಸೋಮಲಿಂಗಯ್ಯ 
17. | ಸೋಮಲಿಂಗಯ್ಯ ಬಿನ್‌ ಮಾಳಿಗಯ್ಯ,| ಸೋಮಲಿಂಗಯ್ಯ, 86:2 85 86:1 86:2 ಗಡಿ 0-15 0-55 
ಮರಿಸೋಮಯ್ಯ ಬಿನ್‌ ಮಾಳಿಗಯ್ಯ | ಮರಿಸೋಮಯ್ಯ 
18. | ಮಲ್ಲೇಗೌಡ ಬಿನ್‌ ಮಲ್ಲೇಗೌಡ, ಶಿವರುದ್ರಯ್ಕ ಮಲ್ಲೇಗೌಡ, 86:1 86:2 94:20 86:1 ಗಡಿ 0-08 0-28 
ಮಲ್ಲೇಗೌಡ ಬಿನ್‌ ರುದ್ರಪ್ಪ, ಮಲ್ಲೇಗೌಡ 
ಶಿವರುದ್ರಯ್ಯ ಬಿನ್‌ ಅಪ್ಪಣ್ಣಗೌಡ. 
19. | ನಂಜುಂಡಪ್ಪ ಬಿನ್‌ ಸಿದ್ದನಂಜಪ್ಪ, ಬ್ಯಾಟಪ್ಪ, ನಂಜುಂಡಪ್ಪ 94:2ಡಿ 86:1 94:2ಸಿ 94:2ಡಿ ಗಡಿ 0-07 0-25 
ಶಂಕರಯ್ಯ, ಶಿವಲಿಂಗಯ್ಯ, 
ಮಹಲಿಂಗಯ್ಯ, ಶಿವಣ್ಣ, 
ಶಿವನಂಜಪ್ಪ. 
20. ಶಿವಣ್ಣ ಬಿನ್‌ ನಂಜುಂಡಯ್ಯ ಶಿವಣ್ಣ 94:2ಸಿ 94:2ಡಿ 94:2ಬಿ 94:2ಸಿ ಗಡಿ 0-03 0-11 




























































































೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ಭಾಗ - ೬ 
1 2 3 4 6 7 8 9 10 11 
21. ಗಿರಿಯಪ್ಪ ಮುದ್ದಪ್ಪ ಶಿವನಂಜಯ್ಯ ಬಿನ್‌ 94:2ಬಿ 94:2ಸಿ 94:2ಎ1 94:2ಬಿ ಗಡಿ 0-03 0-11 
ಗಿರಿಯಪ್ಪ, ಶಿವನಂಜಯ್ಯ 
22 ಮರಿಯಪ್ಪ ಬಿನ್‌ ಬ್ಯಾಟಪ್ಪ ಗಿರಿಯಪ್ಪ 94:2ಎ1 94:2ಬಿ 94:2ಎ2 94:2ಎ1 ಗಡಿ 0-03 0-11 
23. ನಂಜುಂಡಯ್ಯ ಬಿನ್‌ ಕಣವಪ್ಪ ನಂಜುಂಡಯ್ಯ 94:2ಎ2 94:2ಎ1 94:1 94:2ಎ2 ಗಡಿ 0-03 0-11 
24. | ಮಲ್ಲೇಗೌಡ ಬಿನ್‌ ಮಲ್ಲೇಗೌಡ, ಅಪ್ಪಣ್ಣಗೌಡ, ಮಲ್ಲೇಗೌಡ, 94:1 - ದ - ದ 0-06 0-25 
ಮಹಾಲಿಂಗಪ್ಪ ಬಿನ್‌ ಗಿರಿಯಪ್ಪ, ಮಹಾಲಿಂಗಯ್ಯ, ಮಂಜಣ್ಣ. 
ಮಂಜಣ್ಣ ಬಿನ್‌ ನಂಜಪ್ಪ, 
ಮಹಾಲಿಂಗಯ್ಯ ಬಿನ್‌ ನಂಜಪ್ಪ. 
25. | ಹುಚ್ಚಯ್ಯ ಉ: ಮೇಪೂರಯ್ಯ ಹುಚ್ಚಯ್ಯ 95:6ಸಿ 94:1 95;6ಬಿ 95:2ಸಿ ಗಡಿ 0-05 0-18 
26. | ನಂಜಯ್ಯ ಬಿನ್‌ ಮರಿಹುಚ್ಚಯ್ಯ ನಂಜಯ್ಯ 95:6ಬಿ 95:6ಸಿ 95:6ಎ 95:6ಬಿ ಗಡಿ 0-03 0-11 
27. | ಹುಚ್ಚಯ್ಯ ಉ: ಪೂರಯ್ಯ, ದೊಡ್ಡಗೋವಿಂದಯ್ಯ, 95:6ಎ 95:6ಬಿ 95:ಎ5 95:6ಎ ಗಡಿ 0-06 0-25 
ದೊಡ್ಡಗೋವಿಂದಯ್ಯ ಬಿನ್‌ ಹುಚ್ಚಯ್ಯ ಉ: ಪೂರಯ್ಯ. 
ವೆಂಕಟಯ್ಯ. 
28. | ಗಿರಿಯಪ್ಪ, ನಂಜಪ್ಪ ಬಿನ್‌ ಕರಿಯಪ್ಪ, | ಗಿರಿಯಪ್ಪ, ಕೆಂಪನಂಜಮ್ಮ 95:5 95:6ಎ 95:4 95:5 ಗಡಿ 0-06 0-21 
ಕೆಂಪನಂಜಮ್ಮ ಕೋಂ ರೇವಣ್ಣ, 
ಬಸಪ್ಪ ಬಿನ್‌ ತಿಮ್ಮಯ್ಯ. 
29. | ಮಾಳಿಗಯ್ಯ ಉ: ಮರಿಯಪ್ಪ, ಮಾಳಿಗಯ್ಯ ಉ: ಮರಿ 95:4 95:5 ಓಣಿ 95:4 ಗಡಿ 0-06 0-21 
ಮರಿಯಪ್ಪ ಬಿನ್‌ ಮಾಳಿಗಯ್ಯ ಮರಿಯಪ್ಪ 
30. | ಸಿದ್ದಯ್ಯ ಬಿನ್‌ ಸಿದ್ದರಾಮಯ್ಯ, ಮಹಾದೇವಯ್ಯ, ಲಿಂಗಪ್ಪ 96:8 ಓಣಿ 96:3ಎ 96:8 ಗಡಿ 1-18 -60 
ರಂಗಮ್ಮ ಕೋಂ ನರಸಯ್ಯ, 
ಮಹಾದೇವಯ್ಯ ಬಿನ್‌ ನರಸಯ್ಯ 
31. | ಬಸವಯ್ಯ ಬಿನ್‌ ಮಾಳಿಗಯ್ಯ ಬಸವಯ್ಯ 96:3ಎ 96:8 96:3ಬಿ 96:3ಎ ರಸ್ತೆ 0-04 0-11 
32. | ಬಸವಯ್ಯ ಬಿನ್‌ ಸೋಮಯ್ಯ ಬಸವಯ್ಯ 96:3ಬಿ 96:3ಎ 137:3 137:3 137:3 0-04 0-11 
33. ಕೆಂಪಯ್ಯ ಬಿನ್‌ ಲೇಟ್‌ ಬಸವಯ್ಯ ಕೆಂಪಯ್ಯ 137:2 96:3ಬಿ 110 137:2 137:2 0-01 0-02 
34. ಚಿಕ್ಕಮ್ಮ ಬಿನ್‌ ಕಾಳಯ್ಯ, ಚಿಕ್ಕಮ್ಮ ಪಿ.ಆರ್‌. 137:3 137:2 110 136:4 137:3 0-08 0-18 
ಪಿ.ಆರ್‌.ಶ್ರೀನಿವಾಸಮೂರ್ತಿ ಬಿನ್‌ ಶ್ರೀನಿವಾಸಮೂರ್ತಿ 
ರಾಜಶೆಟ್ಟಿ. 
35. | ದೊಡ್ಡಹನುಮಯ್ಯ ಬಿನ್‌ ಕರೆ ದೊಡ್ಡಹನುಮಯ್ಯ, 136:4 136:4 110 110 137:2 0-06 0-18 
ಹನುಮಯ್ಯ, ಕೆಂಚಯ್ಯ ಬಿನ್‌ ಕೆಂಚಯ್ಯ, ರಾಮಯ್ಯ, 
ಕರೆಹನುಮಯ್ಯ, ರಾಮಯ್ಯ ಬಿನ್‌ ಹನುಮಯ್ಯ. 
ಕರೆಹನುಮಯ್ಯ, ಹನುಮಯ್ಯ ಬಿನ್‌ 
ಕರೇಹನುಮಯ್ಯ. 




























































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ೧೩೫ 
1 2 3 4 5 6 7 8 9 10 11 
36. | ಅಣಿಕಾರ್‌ ಮರಿಯಪ್ಪ ಬಿನ್‌ ಬಸಪ್ಪ | ಬಸವಯ್ಯ 4:7 ಖುಷ್ಕಿ 110 ರಸ್ತೆ 4:7 145 0-16 0-56 
37. | ಹನುಮಂತಯ್ಯ ಬಿನ್‌ ಚಿಕ್ಕಣ್ಣ, ಹನುಮಂತಯ್ಯ, ಚಂದ್ರಯ್ಯ 142 ಖುಷ್ಕಿ 110 143 4:7 142 0-04 0-18 

ಚಂದ್ರಯ್ಯ ಬಿನ್‌ ಸಿದ್ದರಾಮಯ್ಯ. 
38. | ಪಾಲಾಕ್ಷ ಬಿನ್‌ ತಿಮ್ಮಯ್ಯ ಪಾಲಾಕ್ಷ 143 ಖುಷ್ಕಿ 142 144 4:7 143 0-04 0-18 
39. | ಶಿವಯ್ಯ, ಗಂಗಣ್ಣ ಧರ್ಮಪಾಲ, ಶಿವಯ್ಯ, ಗಂಗಣ್ಣ, ಹುಚ್ಚಪ್ಪ, 110 ಖುಷ್ಕಿ 136 142 110 110 0-25 0-85 
ಹುಚ್ಚಪ್ಪ ಬಿನ್‌ ರಾಯ್ಯ ಉ: ಸಿದ್ದಯ್ಯ, | ಧರ್ಮಪಾಲ, ಕದರಯ್ಯ. 
ಕದರಯ್ಯ ಸಣ್ಣ ತಿಮ್ಮಯ್ಯ. 
40. | ಕುಮಾರಯ್ಯ ಬಿನ್‌ ದೊಡ್ಡಯ್ಯ ಜಗ್ಗಣ್ಣ, ಕುಮಾರಯ್ಯ 111:1 ಖುಷ್ಕಿ ಓಣಿ 112:1 111:1 11:3 0-03 0-10 
41. | ಚಿಕ್ಕಹನುಮಂತಯ್ಯ ಬಿನ್‌ ಜವರಯ್ಯ | ಚಿಕ್ಕಹನುಮಂತಯ್ಯ 111:2 ಖುಷ್ಕಿ ಓಣಿ 112:1 111:1 111:2 0-03 0-10 
42. | ಕರಿಯಪ್ಪ ಬಿನ್‌ ಸಣ್ಣಚಿಕ್ಕಯ್ಯ ಕರಿಯಪ್ಪ 112:1ಎ ಖುಷ್ಕಿ 111:1 113:2 112:1ಎ 112:1ಬಿ 0-03 0-10 
43. | ಚಿಕ್ಕಹನುಮಂತಯ್ಯ ಬಿನ್‌ ಜವರಯ್ಯ | ಚಿಕ್ಕಹನುಮಂತಯ್ಯ 112:1ಬಿ ಖುಷ್ಕಿ 111:2 113:2 112:1ಎ 112:1ಬಿ 0-03 0-10 
44, | ಮರಿಸೋಮಯ್ಯ ಬಿನ್‌ ಬಸಪ್ಪ ಮರಿಸೋಮಯ್ಯ 113:3 ಖುಷ್ಕಿ 112:1 113:2 113:3 113:3 0-02 0-07 
45. | ಮಾಳಿಗಯ್ಯ ಬಿನ್‌ ಮರಿಯಪ್ಪ, ಲಿಂಗಯ್ಯ, ಬುಡ್ಡಯ್ಕ, 113:2 ಖುಷ್ಕಿ 113:3 113:1 113:2 113:2 0-05 0-16 
ಮರಿಯಪ್ಪ ಬಿನ್‌ ಸೋಮಯ್ಯ. ಸಣ್ಣಮರಿಯಪ್ಪ, ಮರಿಯಪ್ಪ 
46. | ಪುಟ್ಟಲಿಂಗಮ್ಮ ಕೋಂ ಚನ್ನಚಾರ್‌ ಪುಟ್ಟಲಿಂಗಮ್ಮ 113:1 ಖುಷ್ಕಿ 113:2 116:1 113:1 113:1 0-03 0-10 
47. | ಶಂಕರಮ್ಮ ಉಮೇಶಯ್ಯ ಬಿನ್‌ ಉಮೇಶಯ್ಯ, ಶಂಕರಮ್ಮ 116:1 ಖುಷ್ಕಿ 113:1 113:2 116:1 116:1 0-09 0-25 
ಹೊನ್ನಪ್ಪ. 
48. | ಸಣ್ಣಚಿಕ್ಕಯ್ಯ ಬಿನ್‌ ರಾಮಯ್ಯ, ಶಿವಣ್ಣ ಮಹಾಲಿಂಗಪ್ಪ, 117:2 ಖುಷ್ಕಿ 116:1 117:1 117:2 117:2 0-03 0-18 
ಕೆಂಪಯ್ಯ ಬಿನ್‌ ಲೇ.ಜಗ್ಗಯ್ಯ ತಿಮ್ಮಯ್ಯ, ನಂಜಪ್ಪ, 
ಕೆಂಪಯ್ಯ. 
49. | ಕರಿಯಪ್ಪ ಬಿನ್‌ ಸಣ್ಣಚಿಕ್ಕಯ್ಯ, ಧರ್ಮಯ್ಯ, ಜಗ್ಗಣ್ಣ, 117:1 ಖುಷ್ಕಿ 117:2 118 117:1 117:1 0-04 0-11 
ಚಿಕ್ಕರಂಗಪ್ಪ ಬಿನ್‌ ತಿಮ್ಮೇಗೌಡ, ಕರಿಯಣ್ಣ, ಚಿಕ್ಕರಂಗಪ್ಪ, 
ತಿಮ್ಮಯ್ಯ ಬಿನ್‌ ಮೂಡ್ಡಯ್ಯ, ರಾಮಯ್ಯ, ಗಂಗಮ್ಮ 
ರಾಮಯ್ಯ ಬಿನ್‌ ಕಾಳಯ್ಯ, ಗಂಗಮ್ಮ | ಚಂದ್ರಯ್ಯ. 
ಕೋಂ ಗಿರಿಯಪ್ಪ, ಚಂದ್ರಯ್ಯ ಬಿನ್‌ 
ನಂಜಪ್ಪ. 
50. | ಗಿರಿಯಪ್ಪ ಬಿನ್‌ ಸಣ್ಣಚಿಕ್ಕಯ್ಯ, ಗಿರಿಯಪ್ಪ, ಸಿದ್ದಗಂಗಮ್ಮ 118 ಖುಷ್ಕಿ 117:1 119:2 118 118 0-07 0-19 
ಸಿದ್ದಗಂಗಮ್ಮ ಕೋಂ ಶಿವರುದ್ರಯ್ಯ, | ವಿನೋದಮ್ಮ ರತ್ನಮ್ಮ 
ವಿನೋದಮ್ಮ ಕೋಂ ಕರೇಗೌಡ, 
ರತ್ನಮ್ಮ ಕೋಂ ಮಹದೇವಯ್ಯ. 









































೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೬, ೨೦೦೬ ಭಾಗ - ೬ 


ಇ 




















1 2 3 4 5 6 7 8 9 10 11 
51. | ಗಿರಿಯಪ್ಪ ಬಿನ್‌ ಕರಿಯಪ್ಪ, ಮಹಲಿಂಗಯ್ಯ, ಶಿವಣ್ಣ, 119:2 ಖುಷ್ಕಿ 118 120:6 119:2 119:2 0-06 0-13 
ಮಹದೇವಯ್ಯ, ಶಿವನಂಜಯ್ಯ, ಕರಿಯಣ್ಣ, ಶಿವನಂಜಯ್ಯ, 
ಸಿದ್ದಗಂಗಮ್ಮ ಕೋಂ ಶಿವರುದ್ರಯ್ಯ, | ಮಹದೇವಯ್ಯ, ಸಿದ್ದಗಂಗಮ್ಮ 
ರತ್ನಮ್ಮ ಕೋ ಮಹಾದೇವಯ್ಯ. ರತ್ನಮ್ಮ 
52. ಗಂಗಮ್ಮ ಕೋಂ ಎಂ.ಆರ್‌.ಬಸಪ್ಪ ಗಂಗಮ್ಮ 120:7ಎ ಖುಷ್ಕಿ 120:7ಎ 120:7ಬಿ 120:7ಎ ಗಡಿ 0-32 1-08 
53. | ನಂಜಪ್ಪ ಬಿನ್‌ ಕರಿಯಪ್ಪ, ಶಿವನಂಜಯ್ಯ, 120:7ಬಿ ಖುಷ್ಕಿ 120:7ಎ ಹಳ್ಳ 120:7ಬಿ ಗಡಿ 0-09 0-45 
ಶಿವನಂಜಯ್ಯ, ಮಹದೇವಯ್ಯ, ಮಹದೇವಯ್ಯ, ಚಂದ್ರಯ್ಯ, 
ಚಂದ್ರಯ್ಯ, ಮಹಲಿಂಗಯ್ಯ, ಬಸವರಾಜು, ಮಹಲಿಂಗಯ್ಯ, 
ಬಸವರಾಜು, ಕೆಂಪನಂಜಮ್ಮ ಕೋಂ | ಕೆಂಪನಂಜಮ್ಮ 
ರೇವಣ್ಣ. 
54. | ಎಂ.ಬಿ. ಶಿವಲಿಂಗಯ್ಯ ಬಿನ್‌ ಎಂ.ಬಿ. ಶಿವಲಿಂಗಯ್ಯ, 120:6 ಖುಷ್ಕಿ 119:2 120:7ಎ 120:6 120:6 0-04 0-12 
ಬಸವೇಗೌಡ, ಎಂ.ಆರ್‌. ಎಂ.ಆರ್‌. ಮಹಾಲಿಂಗಯ್ಯ, 
ಮಹಲಿಂಗಯ್ಯ ಬಿನ್‌ ಎಂ.ಆರ್‌. ಎಂ.ಆರ್‌. ಶಂಕರಪ್ಪ, 


ರಂಗಪ್ಪ, ಎಂ.ಆರ್‌. ಶಂಕರಪ್ಪ ಬಿನ್‌ | ಎಂ.ಆರ್‌. ಮಂಜುನಾಥ್‌ 
ಎಂ.ಆರ್‌. ರಂಗಪ್ಪ, ಎಂ.ಆರ್‌. 
ಮಂಜುನಾಥ್‌ ಬಿನ್‌ ಎಂ.ಆರ್‌. 
ರಂಗಪ್ಪ. 
























































55. | ಹನುಮಯ್ಯ ಬಿನ್‌ ಸಣ್ಣಚಿಕ್ಕಯ್ಯ, | ಹನುಮಯ್ಯ, ದೊಡ್ಡ 161 ಖುಷ್ಕಿ 162 160 4:7 161 0-00], 0-02 
ದೊಡ್ಡಹನುಮಯ್ಯ ಬಿನ್‌ ಸಣ್ಣ ಹನುಮಯ್ಯ. 
ಹನುಮಯ್ಯ. 
56. | ದೊಡ್ಡಹನುಮಯ್ಯ ಬಿನ್‌ ಸಣ್ಣ ದೊಡ್ಡಹನುಮಯ್ಯ 160 ಖುಷ್ಕಿ 161 159 4:7 160 0-00, 0-02 
ಹನುಮಯ್ಯ. 
57. | ಕಾಳಯ್ಯ ಬಿನ್‌ ಸಣ್ಣಹನುಮಯ್ಯ | ಕಾಳಯ್ಯ 159 ಖುಷ್ಕಿ 160 142 4:7 159 0-00], 0-02 
58. | ಎಂ.ಎಸ್‌. ಕಾಳಯ್ಯ ಬಿನ್‌ ಎಂ.ಎಸ್‌. ಕಾಳಯ್ಯ 162 ಖುಷ್ಕಿ 110 161 4:7 162 0-001 0-02 
ಸಣ್ಣಚಿಕ್ಕಯ್ಯ. 
ಒಟ್ಟು ವಿಸ್ತೀರ್ಣ 11-29 14-23 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 66 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಟಾ). 


